ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತ್ಲದ ಪ್ರಶ್ನೆ ಸಂಖ್ಯೆ: 183 

ಸದಸ್ಯರ ಹೆಸರು : ಕೆ.ಟಿ ಶ್ರೀಕಂಠೇಗ್‌ಡ (ಪದವೀಧರರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ 09-03-2021 | 
ಉತ್ತರಿಸುವವರು ಪೌರಾಡಳಿತ ಮತ್ತು ಸಕ್ಕರೆ ಸಚೆವರು 

ಕ್ರಸಂ ಪ್ರಶ್ನೆ | ಉತ್ತರ 

ಅ) `| ರಾಜ್ಯದಲ್ಲಿನ ನಗರಸಭೆ ಪರಸಿ] ನಗರಸಭಿ ಪುರಸಭ "ಮತ್ತು ಪದ್ಧ ಸಂಷಾಹಾಗಲ್ಲ 
ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಪೌರ ಕಾರ್ಮಿಕರ ಸಂಖ್ಯೆ-11911 
ಕಾರ್ಯನಿರ್ವಹಿಸುತ್ತಿರುವ (ಅನುಬಂಧ-1 ರಲ್ಲಿ ಲಗತ್ತಿಸಿದೆ.) ' 
ಪೌರಕಾರ್ಮಿಕರೆಷ್ಟು; (ವಿವರ 
ನೀಡುವುದು) 

ಆ) ಇದರಲ್ಲಿ ಖಾಯಂ ನೌಕರರು ಎಷ್ಟು; ನಗರಸಭೆ, ಪುರಸೆಚೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ 6067 
ಗುತ್ತಿಗೆ ಹಾಗೂ ಹೊರಗುತ್ತಿಗೆ | ಜನ ಖಾಯಂ ಪೌರಕಾರ್ಮಿಕರು, 39 ಜನ ಗುತ್ತಿಗೆ 

| ನೌಕರರೆಷ್ಟು; ಪೌರಕಾರ್ಮಿಕರು ಮತ್ತು 5805 ಜನ ನೇರಪಾವತಿ 
ಪೌರಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು, ಒಟ್ಟು-11911 
ಪೌರಕಾರ್ಮಿಕರಿರುತ್ತಾರೆ. 

ಇ) |ಇದರಲ್ಲಿ ಗುತ್ತಿಗೆ ಹಾಗೂ | ಗುತ್ತಿಗೆ ಪೌರಕಾರ್ಮಿಕರು ಹಾಗೊ 'ಸೇರ`ಪಾವತಿ ಹೊರಗುತ್ತಿಗೆ 
ಹೊರಗುತ್ತಿಗೆ ನೌಕರರಿಗೆ | ಪೌರಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯು ನಿಗದಿಪಡಿಸಿರುವ ಕನಿಷ್ಟ 
ನೀಡುತ್ತಿರುವ ವೇತನ ಎಷ್ಟು; ವೇತನದ ಪ್ರಕಾರ ಈ ಕೆಳಕಂಡಂತೆ ಮಾಸಿಕವಾಗಿ ವೇತನ 

ಪಾವತಿಸಲಾಗುತ್ತದೆ. 

ನಗರಸಭೆ 'ಗೇಡ್‌-! ರೂ.15343/- 
ನಗರಿ ಗೌಡ್‌ SCNUCIEYE 
ಪುರಸಭ 'ಮತ್ತು 'ಪಜ್ರಣ [ರೂ 
ಪಂಚಾಯಿತಿ 

ಈ) ಸಮಾನ ಕೆಲಸಕ್ಕೆ ಸಮಾನ] ಗುತ್ತಿಗೆ" ಪೌರಕಾರ್ಮಿಕರಿಗೆ "ಹಾಗೂ `ಸೇರ್‌"'ಪಾಷಿ 
ವೇತನವನ್ನು ಪಾವತಿಸಲಾಗು | (ಹೊರಗುತ್ತಿಗೆ) ಪೌರಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಕನಿಷ್ಟ 
ತಿದೆಯೇ: ಇಲ್ಲವಾದಲ್ಲಿ | ವೇತನದ ಪ್ರಕಾರ ಮಾಸಿಕವಾಗಿ ಸಮಾನ ವೇತನ 
ಕಾರಣವೇನು: ಪಾವತಿಸಲಾಗುತ್ತದೆ. 

ಉ) ಗುತಿಗೆ, ಹೊರಗುತ್ತಿಗೆ ನೌಕರರನ್ನು ಕರ್ನಾಟಕ ಪುರಸಭೆಗಳ (ನಗರಸಭೆ, ಪುರಸಚೆ ಮತ್ತು ಪಟ್ಟಣ 
ಖಾಯಂ ಮಾಡಲು  ಸರ್ಕಾರ|ಪಂಚಾಯಿತಿಗಳ ಪೌರಕಾರ್ಮಿಕರ ನೇಮಕಾತಿ) (ವಿಶೇಷ) 


ಕೈಗೊಂಡ ಕ್ರಮಗಳೇನು: 


ನಿಯಮಗಳು 2017 ರೀತ್ಯಾ ಪ್ರತಿ 700 ಜನಸಂಖ್ಯೆಗೆ ಒಬ್ಬರಂತೆ 
(ಪೌರಕಾರ್ಮಿಕರನ್ನು) ನಿಗದಿ ಗೊಳಿಸಲಾಗಿರುತ್ತದೆ. ಅದರಂತೆ 
ಈಗಾಗಲೇ' 29 ಜಿಲ್ಲೆಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 


ಜೆಳೆಗಾವಿ" ನಕ್ಷ ಒಟ್ಟು-32 ನೆಗರ ಸ್ಥಳೀಯ ಸೇ 


' ಅಧಿಸೂಚನೆಗೆ 'ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠವು 


ತಡೆಯಾಜ್ಞೆ ನೀಡಿರುತ್ತದೆ. 


ಅಧಿಸೂಚನೆ ಹೊರಡಿಸಿದ. 255. ನಗರ ಸ್ಥಳೀಯ | 
ಸಂಸ್ಥೆಗಳಲ್ಲಿ ' 214 ನಗರ ಸ್ನಳೀಯ ಸಂಸ್ಥೆಗಳಲ್ಲಿ ಪ್ರಕಿಯೆ 
ಪೂರ್ಣಗೊಂಡಿದ್ದು, 04 ವಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕಾತಿ 
ಪಕ್ತಿಯೆ ಚಾಲ್ತಿಯಲ್ಲಿರುತದೆ. ಉಳಿದಂತೆ 37 * ನಗರ ಸ್ಥಳೀಯ 
ಸಂಸ್ಥೆಗಳ , ಪೌರಕಾರ್ಮಿಕರ ನೇಮಕಾತಿ ಸಂಬಂಧ "ಮಾನ್ಯ 
ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುತ್ತದೆ. (ಬೆಳಗಾವಿ ಜಿಲ್ಲೆಯೂ 


- ಒಳಗೊಂಡಂತೆ). 


ಇಲ್ಲಿಯವರೆಗೆ 2137 ಪೌರಕಾರ್ಮಿಕರನ್ನು ವಿಶೇಷ ನೇಮಕಾತಿ 
ಮಾಡಿಕೊಳ್ಳಲಾಗಿರುತ್ತದೆ. 


i ಸಂಖ್ಯೆ: ನಅಇ 19 ಜಿಇಎಲ್‌ 2021 


: [ 


ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


ನಗರಸ್ಕಳೀಯ ಸಂಸ್ಥೆಗಳ ಪೌರಕಾರ್ಮಿಕರ ಮಾಹಿತಿ 
\ ಅನುಬಂಥ-1 N 
| po SN 
ನೇರ ಪಾವತಿ ಗುತಿಗೆ ಅಧಾರೆದಲ್ಲ ಕತ್ತವ್ಯ 
' ಒಟ್ಟು ಖಾಯಂ ಅಯ f ಕರ್ತವ್ಯ § ನಿರ್ವಹಿಸುತ್ತಿರುವ 
ಕ್ರ.ಸಂ ಜಿಲ್ಲೆ ಹೆಸರು ಪೌರಕಾರ್ಮಿಕರ | ಸುಖಿಸುವ | ನಿನ್‌ಹಿಸುತಿರುವ | ಕಟ್ಟು 
ಸ೦ಖ್ಯೆ ಹೌ ರಕಾರ್ಮಿ ಕರ ಪೌರಕಾರ್ಮಿಕರ ಪೌರಕಾರ್ಮಿಕರ 
ಸೆಂಬ್ಯ ಸಂಖ್ಯೆ ಸಂಖ್ಯೆ 
1 |ಜೆಂಗಳೂರು ನಗರ 61 207 0 268 
2 |ಪೆಂಗೆಳೂರು ಗ್ರಾಮಾಂತರ 233 181 I 0 | 414 
3 ರಾಮನಗರ 155 218 0 373 
೩ [ಮಂಡ್ಯ 206 209 NN TS, 
7 [ಮ್ಯಸೂರು 183 137 [0 254 
೯ [ತುಮಕೂರು 757 75 [) KT) 
[3 ತೋಲಾರ 213 346 0 59 
$ ಕೊಡಗು ತ್‌ 34 [ 97” 
೨ [ಚಿತ್ರದುರ್ಗ 183 156 [) 338 
0 |ಹಾಸಸ ರ್‌ IN RC 0 474 
ಇ ಜಕ್ಳಯುಗಳೂರು | 163 196 5 3 
7 ಡಾಣ ಕನ್ನಡ 5ರ 734 [) 364 
5 [ಉತ್ತರ ಕನ್ನಡ PET 10 [) 335 
ಇ [ಹಕ್ಳಬಳ್ಲಾಪುರ 188 152 [) 54ರ 
15 ದಾವಣಗೆರೆ 122 86 0 208 
16 ಉಡುಪಿ 737 159 0 236 
37 [ಗೆಡಗೆ | 2086 165 0 371 
3 [ಧಾರವಾಡ A ET) 0 | 118 
15 [ಖಾಗಲಕೋಟೆ 27 0 716 | 
TN ETS 2 416 
YN 194 318 
183 181 0 ETT 
356 5 | 0 361 
ರ್‌ | 689 0 924 
TT: 300 0 Fs 
ENN 255 ್‌ 475 
ST 102 0 323 
ರ್‌ 152 PEF 4] 430 
CC ETT RN) 25 
STS ST 
6067 5805 39 11911 
§ SS — _ 


